ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 15-03-2021 ಪ್ರಶ್ನೆ ಸಂಖ್ಯೆ: 1050(1314) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ.ಎ.ತಿಷ್ಟೇಸ್ವಾಮಿ( ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 

ಉತ್ತರಿಸುವ ಸಚಿವರು: ಮಾನ್ಯ ಕಾರ್ಮಿಕ ಸಚಿವರು 


ವಿಷಯ: ಕರ್ನಾಟಕ ಪರಿಣತಿ ಅಭಿವೃದ್ಧಿ ಪ್ರಾಧಿಕಾರದ ಬಗ್ಗೆ 


(ಅ) ರಾಜ್ಯದಲ್ಲಿ ಸ್ಥಾಪಿತವಾಗಿರುವ ಕರ್ನಾಟಕ ಪರಿಣತಿ ಅಭಿವೃದ್ಧಿ ಪ್ರಾಧಿಕಾರ (Karnataka 
Skill Development Authority) ಅಡಿಯಲ್ಲಿ ಗುರುತಿಸಲಾಗಿರುವ ಪರಿಣತಿ ಉನ್ನತಿ 
ವಲಯಗಳು (ರectಂrs) ಯಾವುವು ; 


(ಆ) ಹೀಗೆ ಗುರುತಿಸಲಾಗಿರುವ ವಲಯಗಳಲ್ಲಿಪ್ರಧಾನ ಮಂತಿ ಕೌಶಲ್ಯ ವಿಕಾಸ ಯೋಜನೆ 
(PMKVY) ಯ ಕೇಂದ್ರ ಪುರಸ್ಕತ ರಾಜ್ಯ ನಿರ್ವಹಿಸುವ (€€sM) ವಿಭಾಗದಲ್ಲಿ ಎಷ್ಟು 
ಹುದ್ದೆಗಳನ್ನು ಸೃಷ್ಟಿಸಲು ಗುರಿ ವಿಗದಿ ಮಾಡಲಾಗಿದೆ ಮತ್ತು ಗುರಿ ಸಾಧನೆ ಬಗ್ಗೆ ಕೈಗೊಂಡ 
ಶ್ರಮಗಳೇನು; (ಸಂಪೂರ್ಣ ವಿವರ ನೀಡುವುದು) 


(ಇ) ರಾಷ್ಟ್ರೀಯ ಪರಿಣತಿ ಅಬಿವೃದ್ಧಿ ನಿಗಮ (NSD ದ ಹಲವು ಯೋಜನೆಗಳ ಅಡಿಯಲ್ಲಿ 
ಖಾಸಗಿ ಪರಿಣತಿ ತರಬೇತಿ ಸಂಸ್ಥೆಗಳ (Private Skill Training Institutes) 
ಸಹಭಾಗಿತ್ವದೊಂದಿಗೆ kl Development ಬಗ್ಗೆ ಕಳೆದ ಮೂರು ವರ್ಷಗಳಲ್ಲಿ 
ಆಯೋಜಿಸಲಾಗಿರುವ ಕಾರ್ಯಕ್ರಮ/ಯೋಜನೆಗಳು ಯಾವುವು; (ಗುರಿ ಮತ್ತು ಸಾಧನೆ 
ಒಳಗೊಂಡಂತೆ ವಿವರ ನೀಡುವುದು) 


(ಈ) ಈ ಯೋಜನೆಗಳ ಅಡಿಯಲ್ಲಿ ತರಬೇತಿ ಹೊಂದಿದ ಎಷ್ಟು ಯುವಕರಿಗೆ ಉದ್ಯೋಗ 
ಒದಗಿಸಲಾಗಿದೆ; ಎಷ್ಟು ಯುವಕರು ತರಬೇತಿ ನಂತರ ತಮ್ಮದೇ ಆದ ಉದ್ಯೋಗವನ್ನು 
ಸ್ಥಾಪಿಸಿದ್ದಾರೆ; (ಪೂರ್ಣ ವಿವರ ನೀಡುವುದು) 


(ಉ) ಕೈಗಾರಿಕಾ ತರಬೇತಿ ಸಂಸ್ಥೆಗಳ ಮಾದರಿಯಂತೆ ರಾಜ್ಯದಲ್ಲಿ ಕೇಂದ್ರದ ನೆರವಿನೊಂದಿಗೆ 
ಪರಿಣತಿ ಅಬಿವೃದ್ಧಿ ಸಂಸ್ಥೆಗಳನ್ನು Skill Development Institutes ಸ್ಥಾಪಿಸಲು ಸರ್ಕಾರ 
ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆಯೇ? (ವಿವರ ನೀಡುವುದು) 


